ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 24-03-2021 ಪ್ರಶ್ನೆ ಸಂಖ್ಯೆ: 1722 (2069) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕವಟಿಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಮ್ಥಳೀಯಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಜರಾಯಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


ವಿಷಯ : ಮುಜರಾಯಿ ಇಲಾಖೆಗಳಿಗೊಳಪಡುವ ದೇವಸ್ಥಾನಗಳಲ್ಲಿ ಮೂಲ ವ್ಯವಸ್ಥೆ ಕಲ್ಪಿಸುವ ಬಗ್ಗೆ 


(ಅ) ರಾಜ್ಯದಲ್ಲಿ ಮುಜರಾಯಿ ಇಲಾಖೆಗೆ ಒಳಪಡುವ ದೇವಸ್ಥಾನಗಳಿಂದ 
ಕೋಟ್ಯಾಂತರ ರೂಪಾಯಿ ಆದಾಯ ಸರ್ಕಾರಕ್ಕೆ ಸಂದಾಯ ವಾಗುತ್ತಿದ್ದರೂ ಕೂಡ 
ಆ ದೇವಸ್ಥಾನಗಳಿಗೆ ಮೂಲ ಸೌಲಭ್ಯ ಕಲ್ಪಿಸುವಲ್ಲಿ ವಿಳಂಭ ದೋರಣೆ 
ಅಮುಸರಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಹಾಗಿದ್ದಲ್ಲಿ, ರಾಜ್ಯದಲ್ಲಿ ಮುಜರಾಯಿ ಇಲಾಖೆಗೆ ಒಳಪಡುವ ದೇವಸ್ಥಾನಗಳು 
ಎಷ್ಟು; ಅವು ಯಾವುವು ; ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟು ದೇವಸ್ಥಾನಗಳು ಈ ಇಲಾಖೆಗೆ 
ಒಳಪಡುತವೆ; 


(ಇ) ಕಳೆದ ಮೂರು ವರ್ಷಗಳಲ್ಲಿ ರಾಜ್ಯದಲ್ಲಿ ಎಬಿಸಿ ದೇವಸ್ಥ್ಮಾನಗಳಿ೦ದ ಸರ್ಕಾರಕ್ಕೆ 
ಯಾವ್ಯಾವ ದೇವಸ್ಥ್ಮಾನಗಳಿಂದ ಎಷ್ಟೆಷ್ಟು ಆದಾಯ ಬಂದಿದೆ ; ಅದರಲ್ಲಿ ಬೆಳಗಾವಿ 
ಜಿಲ್ಲೆಯ ಯಾವ್ಯಾವ ದೇವಸ್ಥ್ಮಾನಗಳಿಂದ ಎಷ್ಟು ಆದಾಯ ಬಂದಿರುತ್ತದೆ ; (ಬಿವರ 
ನೀಡುವುದು) 


(ಈ) ಕಳೆದ ಮೂರು ವರ್ಷಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ್ಯಾವ ದೇವಸ್ಥಾನಗಳ 
ಜೀರ್ಣೋದ್ಧಾರಕ್ಕೆ ಎಷ್ಟೆಷ್ಟು ಅನುದಾನ ಬಿಡುಗಡೆ ಮಾಡಲಾಗಿದೆ ; ಅದರಲ್ಲಿ 
ಬಳಕೆಯಾದ ಅನುದಾನವೆಷ್ಟು ; ಬಳಕೆಯಾಗದೇ ಇರುವ ಅನುದಾನವೆಷ್ಟು ; (ವಿವರ 
ಒದಗಿಸುವುದು) 


(ಉ) ಹಿಂದೂ ದೇವಾಲಯಗಳನ್ನು ಸರ್ಕಾರ ಮೇಲ್ವಿಚಾರಣೆ ಮಾಡುವಂತೆ 
ಮಸೀದಿಗಳನ್ನು, ಚರ್ಚ್‌ಗಳನ್ನು ತನ್ನ ಇಲಾಖೆಯಡಿ ತಂದು ವಿರ್ವಹಣೆ ಮಾಡುವ 
ಚಿ೦ತನೆ ಸರ್ಕಾರಕ್ಕಿದೆಯೆಳಿ; (ವಿವರ ಒದಗಿಸುವುದು) 


(ಊ) ಮಸೀದಿ, ಜರ್ಚ್‌ಗಳಿಂದ ಬರುವ ಆದಾಯ ಎಷ್ಟು ; ಯಾವ ಯಾವ 
ಮೂಲಗಳಿಂದ ಆದಾಯ ಬರುತ್ತದೆ ; ಹಾಗೂ ಆದಾಯ ವಿನಿಯೋಗಿಸುತ್ತಿರುವುದು 
ಹೇಗೆ? (ವಿವರ ಒದಗಿಸುವುದು) 


